ಕರ್ನಾಟಿಕ ವಿಧಾನ ಪರಿಷತ್ತು 


ತಾಂತ್ರಿಕವಾಗಿ ಎಸ್‌.ಟಿ. ಪ್ರಮಾಣ 
ಪತ್ರ ಸಿಗದಿರಲು ಕಾರಣವೇನು: 
(ವಿವರ ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1560 
ಸದಸ್ಯರ ಹೆಸರು ಶ್ರೀ ಬಿ.ಜಿ. ಪಾಟೀಲ್‌ 
ಉತ್ತರಿಸುವ ದಿನಾಂಕ 24.09.2021 
ಉತ್ತರಿಸುವ ಸಚಿವರು ಸಾರಿಗೆ ಮತ್ತು ಪರಿಶಿಷ್ಠ 
' ಪಂಗಡಗಳ ಕಲ್ಯಾಣ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
ಅ) ಬೀದರ್‌, ಕಲಬುರಗಿ ಮತ್ತು ಹೌದು. 
ಯಾದಗಿರಿ ಜಿಲ್ಲೆಗಳಲ್ಲಿರುವ 
ತಳವಾರ, ಪರಿವಾರ ಕರ್ನಾಟಿಕ ರಾಜ್ಯ ಹಿಂದುಳಿದ ವರ್ಗಗಳ 
ಸಮುದಾಯಗಳಿಗೆ ಎಸ್‌.ಟಿ. | ಪಟ್ಟಿಯಲ್ಲಿರುವ ಪರಿವಾರ' ಹಾಗೂ ತಳವಾರ 
(ಪರಿಶಿಷ್ಠ ಪ೦ಗಡ) ಪ್ರಮಾಣ ಪತ್ರ | ಜಾತಿಗೆ ಸೇರಿದವರು ಪರಿಶಿಷ್ಟ ಪಂಗಡದ ಜಾತಿ 
ಸಿಗದಿರುವುದು ಸರ್ಕಾರದ | ಪ್ರಮಾಣ ಪತ್ರ ಪಡೆಯಲು ಅರ್ಹರಿರುವುದಿಲ್ಲ. 
ಗಮನಕ್ಕೆ ಬಂದಿದೆಯೇ; 
'ಆ) ತಳವಾರ, ಪರಿವಾರ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿರುವ 
ಸಮುದಾಯದ ಜನರಿಗೆ | Naikda Nayaka ಜಾತಿಗಳ ಪರ್ಯಾಯ 


ಪದಗಳಾದ ಪರಿವಾರ ಹಾಗೂ ತಳವಾರ ಜಾತಿಗೆ 
ಸೇರಿದ ಅರ್ಹ ಅರ್ಜಿದಾರರು ಬೀದರ್‌, ಕಲಬುರಗಿ 
ಮತ್ತು ಯಾದಗಿರಿ ಜಿಲ್ಲೆಗಳನ್ನೊಳಗೊಂಡಂತೆ 
ರಾಜ್ಯದ್ಯಂತ ಪರಿಶಿಷ್ಠ ಪಂಗಡದ ಜಾತಿ ಪ್ರಮಾಣ 
ಪತ್ರ ಪಡೆಯುತ್ತಿದ್ದಾರೆ. 


ಇ) 


ಸದರಿ ಸಮುದಾಯದವರಿಗೆ 


ಎಸ್‌.ಟಿ. ಪ್ರಮಾಣ ಪತ್ರ ನೀಡಲು 


ಸರ್ಕಾರ ಕೈಗೊಂಡ ಕ್ರಮಗಳೇನು? 
(ವಿವರ ನೀಡುವುದು) 


Naikda, Nayaka ಜಾತಿಗಳ ಸಮನಾಂತರ 
ಪದಗಳಾಗಿ ಪರಿವಾರ ಮತ್ತು ತಳವಾರ। 
ಜಾತಿಗಳನ್ನು ಕರ್ನಾಟಕ ರಾಜ್ಯದ ಪರಿಶಿಷ್ಟ 
ಪಂಗಡದ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಭಾರತ 
ಸರ್ಕಾರವು ದಿನಾಂಕ:19.03.2020ರಂದು ಗೆಜೆಟ್‌ 
ನೋಟಿಫಿಕೇಶನ್‌ ನ್ನು ಹೊರಡಿಸಿರುತ್ತದೆ. 


ನಾಯಕ ಸಮುದಾಯದ ಪರ್ಯಾಯ 


| ಪದವಾದ ಪರಿವಾರ ಮತ್ತು ತಳವಾರ ಜಾತಿಗಳು 


ಮಾತ್ರ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ 


ಪತ್ರವನ್ನು ಪಡೆಯಲು ಅರ್ಹರಿರುತ್ತಾರೆ. 
ಪರಿವಾರ ಮತ್ತು ತಳವಾರ ಜಾತಿಗಳಿಗೆ ಪರಿಶಿಷ್ಟ 
ಪಂಗಡದ ಜಾತಿ ಪ್ರಮಾಣ ಪತ್ರವನ್ನು 
ವಿತರಿಸುವುದಕೆ ಸಂಬಂಧಿಸಿದಂತೆ, ಅಟಲ್‌ ಜೀ 
ಜನಸ್ನೇಹಿ ತಂತ್ರಾಂಶದಲ್ಲಿ ಈಗಾಗಲೇ 
ಅಳವಡಿಸಿಕೊಳ್ಳಲಾಗಿದ್ದು, ಅದರಂತೆ ಜಾತಿ 
ಪ್ರಮಾಣ ಪತ್ರವನ್ನು ವಿತರಿಸುವ 


ಪ್ರಾಧಿಕಾರವಾದ ತಹಶಿಕಿಲ್ಲಾರಶು ಸದರಿ 
| ಜಾತಿಗಳಿಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ 
ಪತ್ರವನ್ನು ವಿತರಿಸುತಿದಾಲೆ. 


"ಸಕಇ 231 ಎಸ್‌ಡಿ 2021 


ಧೆ 
wh ಪರಿಶಿಷ್ಠ ಪಂಗಡಗಳ 
ಕಲ್ಯಾಣ ಸಚಿವರು. 


